ಕರ್ನಾಟಕ ವಿಧಾನ ಪರಿಷತ್ತು 


೦} 
1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೈೆಳ (648 


2. ಮಾನ್ಯ ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ 
ಸಂಸ್ಥೆಗಳಿಂದ ಚುನಾಯಿತರಾದವರು) 
28/09/2020 


4.  ಉತ್ತರಿಸುವವರು ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 
ke) ೪ ವಕ 
ಕ್ರ ಪ್ರ್ನೆ ಉತ್ತರೆ 
ಸಂ. | 
ಅ) ಕೋವಿಡ್‌-।9 ಸಾಂಕ್ರಾಮಿಕ ರೋಗ ಕೋವಿಡ್‌-।19 ಸಾಂಕ್ರಾಮಿಕ ರೋಗದ ಪರಿಣಾಮವಾಗಿ 
ಹರಡಿ. ಲಾಕ್‌ಡೌನ್‌ ಘೋಷಣೆಗೊಂಡ | ಸಂಕಷ್ಟಕ್ಕೊಳಗಾದ ವಿವಿಧ ವರ್ಗದ ಕಾರ್ಮಿಕರಿಗೆ ಪರಿಹಾರವನ್ನು 


ಸಮಯದಲ್ಲಿ ಟ್ಯಾಕ್ಸಿ ಚಾಲಕರು, ಆಟೋ 
ಚಾಲಕರು, ಕ್ಷೌರಿಕರು ಹಾಗೂ ಇನ್ನು 
ಮುಂತಾದ ಶ್ರಮಿಕ ವರ್ಗದವರಿಗೆ ರಾಜ್ಯ 
ಸರ್ಕಾರದಿಂದ ಸಹಾಯಧನ 
ಘೋಷಣೆಯಾಗಿದ್ದು ಆ ಪ್ರಕಾರ ಗದಗ, 
ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ 
ಎಷ್ಟು ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು, 
ಕೌರಿಕರು ಹಾಗೂ ಇನ್ನುಳಿದ ಘೋಷಿತ 
ಶ್ರಮಿಕ ವರ್ಗದವರು 
ನೊಂದಾಯಿತರಾಗಿದ್ದಾರೆ; 


ಸನ್ಮಾನ್ಯ. ಮುಖ್ಯಮಂತ್ರಿಯವರು ಘೋಷಿಸಿದ್ದು, ಅಗಸ ಹಾಗೂ ಕ್ಷೌರಿಕ 
ವೃಕ್ತಿಯಲ್ಲಿ ತೊಡಗಿರುವ ಕಾರ್ಮಿಕರುಗಳಿಗೆ ತಲಾ ರೂ.5,000/-ಗಳೆ 
ಒಂದು ಬಾರಿಯ ಪರಿಹಾರವನ್ನು ಕರ್ನಾಟಕ ರಾಜ್ಯ ಅಸಂಘಟಿತ 
ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ 
ಜಾರಿಗೊಳಿಸಲಾಗುತ್ತಿದೆ. 

ಕೋವಿಡ್‌-19ರ ಪರಿಹಾರ ಧನವನ್ನು ಕೋರಿ ಆಟೋರಿಕ್ಷಾ 
ಮತ್ತು ಟ್ಯಾಕ್ಷಿ ಚಾಲಕರು ಸೇವಾಸಿಂಧು ವೆಬ್‌ ಘೋರ್ಟಲ್‌ ಮೂಲಕ 
ದಿನಾಂಕ: 31/07/2020ರ ಅಂತ್ಯಕ್ಕೆ ಗದಗ ಜಿಲ್ಲೆಯಲ್ಲಿ 1113, 
ಧಾರವಾಡ ಜಿಲ್ಲೆಯಲ್ಲಿ 3536 ಹಾಗೂ ಹಾವೇರಿ ಜಿಲ್ಲೆಯಲ್ಲಿ 1923 
ಫಲಾನುಭವಿಗಳಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿರುತ್ತದೆ. ಅಗಸ 
ಹಾಗೂ ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿರುವ ಅಸಂಘಟಿತ ಕಾರ್ಮಿಕರು 
ಘೋಷಿಸಿದ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಲು ನಿಗದಿತ ಅಂತಿಮ 
ದಿನಾಂಕ: 15-08-2020 ರವರೆಗೆ ಗದಗ, ಧಾರವಾಡ ಮತ್ತು 
ಹಾವೇರಿ ಜಿಲ್ಲೆಯಲ್ಲಿ ಅಗಸ ವೃತ್ತಿ ನಿರ್ವಹಿಸುತ್ತಿರುವ 5812 ಮತ್ತು 
ಕೌರಿಕ ವೃತ್ತಿ ನಿರ್ವಹಿಸುತ್ತಿರುವ 6456 ಅರ್ಜಿದಾರರು ಸೇರಿದಂತೆ 
ಒಟ್ಟು 12268 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. 


ಆ) 


ಸದರಿ ಘೋಷಣೆಯ ಪ್ರಕಾರ ಗದಗ, 
ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ 
ಒಟ್ಟು ಎಷ್ಟು ಟ್ಯಾಕ್ಸಿ ಚಾಲಕರು, ಆಟೋ 
ಚಾಲಕರು, ಕೌರಿಕರು ಹಾಗೂ ಇನ್ನುಳಿದ 
ಘೋಷಿತ ಶ್ರಮಿಕ ವರ್ಗದವರಿಗೆ 
ಸಹಾಯಧನವನ್ನು ನೀಡಲಾಗಿದೆ; ಎಷ್ಟು 
ಬಾಕಿ ಇದೆ; (ವಿವರ ನೀಡುವುದು) 


ಪರಿಹಾರ ಧನ ಕೋರಿ ಸಲ್ಲಿಸಿರುವ ಫಲಾನುಭವಿಗಳ ಅರ್ಜಿಗಳ 
ಹಾಗೂ ಆಟೋರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರ ಖಾತೆಗಳಿಗೆ ಗದಗ, 
ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಪರಿಹಾರದ ಹಣವು ಜಮೆ 
ಮಾಡಲಾಗಿರುವ ಮಾಹಿತಿಯನ್ನು ಅನುಬಂಧ-1ರಲ್ಲಿ ಲಗತ್ತಿಸಲಾಗಿದೆ. 


ಗದಗ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ 4704 ಅಗಸ 
ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರಿಗೆ ರೂ. 235 ಕೋಟಿ ಹಾಗೂ 
5012 ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರುಗಳಿಗೆ ರೂ.2.50 
ಕೋಟಿ ಸೇರಿದಂತೆ, ಒಟ್ಟು 976 ಅರ್ಜಿದಾರರಿಗೆ ತಲಾ 
ರೂ.5,000/-ಗಳಂತೆ ರೂ.485 ಕೋಟಿ ಮೊತ್ತವನ್ನು ಅವರವರ 
ಬ್ಯಾಂಕ್‌ ಖಾತೆಗೆ ಡಿ.ಬಿ ಟಿ ಮೂಲಕ ವರ್ಗಾಯಿಸಲಾಗಿದೆ. ಸದರಿ 
ವರ್ಗದವರಿಂದ ಸ್ವೀಕರಿಸಿದ ಒಟ್ಟು 12268 ಅರ್ಜಿಗಳಲ್ಲಿ ಅಗಸ 
ವೃತ್ತಿಯಲ್ಲಿ ತೊಡಗಿಕೊಂಡ 40 ಹಾಗೂ ಕ್ಷೌರಿಕ ವೃತ್ತಿಯಲ್ಲಿ 


ತೊಡಗಿಕೊಂಡ 7 ಇರ್ಜಗಪ್‌ ಸನ ಒಟ್ಟು 72 ಅರ್ಜಿಗಳು 
ಷರತ್ತುಗಳಿಗೆ ಅನ್ವಯಿಸದ ಕಾರಣ ತಿರಸ್ಕರಿಸಲಾಗಿದೆ. 


ಅಗಸ ವೃತ್ತಿಯವರು ಸಲ್ಲಿಸಿದ 1068 ಅರ್ಜಿಗಳು ಹಾಗೂ ಕೌರಿಕ 
ಪೃ ೃತ್ತಿಯವರು ಸಲ್ಲಿಸಿದ 1352 ಅರ್ಜಿಗಳು ಸೇರಿದಂತೆ 
ಮಾರ್ಗಸೂಚಿಯನ್ವಯ ತಾಂತ್ರಿಕವಾದ ಹಾಗೂ ಷರತ್ತುಗಳನ್ನು 
ಪೂರೈಸದ ಒಟ್ಟು” 2420 ಅರ್ಜಿಗಳು ಬಾಕಿಯಿದ್ದು, ಅವುಗಳನ್ನು. 
ಪರಿಶೀಲನೆ ನಡೆಸಲಾಗುತ್ತಿದ್ದು, ಅರ್ಹ ಫಲಾನುಭವಿಗಳಿಗೆ ನೆರವಿನ 
ಮೊತ್ತವನ್ನು ಪಾವತಿಸಲು ಕ್ರಮಕೈಗೊಳ್ಳಲಾಗುತ್ತಿದೆ. ಜಿಲ್ಲಾವಾರು 
ಮಾಹಿತಿಯನ್ನು ಅನುಬಂಧ-2ರಲ್ಲಿ ಲಗತ್ತಿಸಿದೆ. 


ಇ) 


ಬಾಕಿ ಉಳಿಯಲು ಕಾರಣಗಳೇನು; 


ಪರಿಹಾರ ನೀಡುವ ಸಂಬಂಧ ರಾಕನರವ್‌ ಷಾರಕಡ್‌ವಾದ 
ಮಾರ್ಗಸೂಚಿಯನ್ವಯ ಷರತ್ತುಗಳನ್ನು ಪೂರೈಸದ ಹಿನ್ನೆಲೆಯಲ್ಲಿ 
ಪರಿಹಾರ ಪಾವತಿಸ ನಡಿ ಬಾಕಿ ಉಳಿದ 3420 Ni. ಪೈಕಿ ಕೆಲವು 
ಅರ್ಜಿಗಳಲ್ಲಿ ಬಿಪಿಎಲ್‌ ಕಾರ್ಡ್‌ ಸಂಖ್ಯೆ ಲಭ್ಯವಿರುವುದಿಲ್ಲ. ಕೆಲವು 
ಒಂದೇ ಕುಟುಂಬದ ಒಂದಕ್ಕಿಂತ ಹೆಚ್ಚು ಅರ್ಜಿದಾರರು ಅರ್ಜಿ 
ಸಲ್ಲಿಸಿದ್ದು. ಕೆಲವು ಅರ್ಜಿದಾರರ ಆಧಾರ್‌ ಸಂಖ್ಯೆಯು ಬ್ಯಾಂಕ್‌ 
ಖಾತೆಗೆ ಜೋಡಣೆಯಾಗಿರುವುದಿಲ್ಲ ಅಥವಾ ಬ್ಯಾಂಕ್‌ ಖಾತೆ 
ಊರ್ಜಿತದಲ್ಲಿರುವುದಿಲ್ಲ. ಇಂತಹ ಅರ್ಜಿಗಳನ್ನು ಪುನಃ 
ಪರಿಶೀಲಿಸಲಾಗುತ್ತಿದೆ. 

ಆಟೋರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರ ಸೇವಾಸಿಂಧು ವೆಬ್‌ 
ಘೋರ್ಟಲ್‌ ಮೂಲಕ ದಿಸಾಂಕ: 31107/2020ರ ಅಂತ್ಯಕ್ಕೆ ಪರಿಹಾರ 
ಧನ ಕೋರಿ ಒಟ್ಟು 2,45,844 ಅರ್ಜಿಗಳು ಸ್ಥೀಕೃತವಾಗಿರುತ್ತವೆ 
ಹಾಗೂ ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ಪರಿಹಾರ" ಧನ ವಿತರಿಸುವ 
ಸಂಬಂಧ 117.51 ಕೋಟಿ ಅನುಬಾನವನ್ನು ಬಿಡುಗಡೆಗೊಳಿಸಲಾಗಿದೆ. 
ಸದರಿ ಅನುದಾನದಲ್ಲಿ 107.05 ಕೋಟಿಗಳನ್ನು ಇಲ್ಲಿಯವರೆಗೆ 
ಪರಿಹಾರ ಧನ ವಿತರಿಸಲು ಉಪಯೋಗಿಸಿದ್ದು ಒಟ್ಟು 2.15.515 
ಫಲಾನುಭವಿಗಳ ಖಾತೆಗಳಿಗೆ ಪರಿಹಾರ ಧನವನ್ನು ನೇರವಾಗಿ ಜಮೆ 
ಮಾಡಲಾಗಿದೆ. 

ಉಳಿದ ಫಲಾನುಭವಿಗಳಿಗೆ 1D. validation ತಾಂತ್ರಿಕ 
ಸಮಸ್ಯೆಯಿಂದ, ಫಲಾನುಭವಿಗಳ ಬ್ಯಾಂಕ್‌ ಖಾತೆಗಳು ctive 
ಆಗಿರುವ ಕಾರಣ ಹಾಗೂ ಬ್ಯಾಂಕ್‌ ಖಾತೆಗಳಿಗೆ ಆಧಾರ ಸಂಖ್ಯೆ 
ಲಿಂಕ್‌ ಆಗದಿರುವ ಕಾರಣ ಪರಿಹಾರ ಧನವನ್ನು DBT PENS, 
ನೇರವಾಗಿ ಜಮೆ ಮಾಡಲು ಸ ಸಾಧ್ಯವಾಗಿರುವುದಿಲ್ಲ. 


ಈ) 


ಎಲ್ಲಾ ನೊಂದಾಯಿತೆ ಟ್ಯಾಕ್ಸಿ ಚಾಲಕರು, 
ಆಟೋ ಚಾಲಕರು, ಕ್ಷೌರಿಕರು ಹಾಗೂ 
ಇನ್ನುಳಿದ ಘೋಷಿತ ಶ್ರಮಿಕ ವರ್ಗದವರಿಗೆ 
ಸಹಾಯಧನವನ್ನು ಯಾವಾಗ 
ಬಿಡುಗಡೆಗೊಳಿಸಲಾಗುವುದು? 


ಪರಿಹಾರ "ಧನ ಕಾಕಕ ಸೋಂದಾಹಿತ ಬಾ 
ಉಳಿದಿರುವ ಆಟೋರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರು, ಅಗಸರು ಹಾಗೂ 
ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿಕೊಂಡ ಅರ್ಹ ಕಾರ್ಮಿಕರಿಗೆ ಪರಿಹಾರ 
ಧನ ವಿತರಿಸುವ ಬಗ್ಗೆ ತಾಂತ್ರಿಕ ನ್ಯೂನತೆಗಳನ್ನು ಶೀಘ್ರವಾಗಿ ಬಗೆಹರಿಸಿ 


ಕಾಇ 328 ಎಲ್‌ಇಟ 2020 


ಪರಿಹಾರ ಧನವನ್ನು ವಿತರಿಸಲಾಗುವುದು. 
ಬ್ಲ 


(ಅರಬ್ಛೆಲ್‌ ೨ ಹೆಬ್ಬಾರ್‌) 
ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


ಅನುಬಂಧ-1 


ಕ್ರಸಂ. ಜಿಲ್ಲೆ ಸ್ಪೀಕೃತವಾದ ಅರ್ಜಿಗಳ ಹಣ ಜಮೆಯಾದ 
ಸಂಖ್ಯೆ. ಅರ್ಜಿಗಳ ಸಂಖ್ಯೆ. 

1 ಗದಗ 113 975 

2 ಧಾರವಾಡ 3536 3053 

3 ಹಾವೇರಿ | 1923 1687 


ig 


ನ ಪರಿಪತ್ರಿನ ಸದಸ್ಯರಾದ ಶೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:848ಕ್ಕೆ ಅನುಬಂಧ-2 


ಕೋವಿಡ್‌-19ರ ಕಾರಣ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ 
ಮೂಲಕ ಧಾರವಾಡ, ಗದಗ, ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಅಗಸ ಮತ್ತು ಕೌರಿಕ ವೃತ್ತಿಯ ಕಾರ್ಮಿಕರಿಗೆ 
ನೀಡಿದ ಒಂದು ಬಾರಿಯ ನೆರವಿನ ವಿವರ: 


ಸೆರವು`ಪಾವತಿಸಿದ ಅರ್ಜಿಗಳ ಳಿದ ಅರ್ಜಿಗಳು 
ಕ್ರಸಂ | ಜಿಲ್ಲೆಗಳು ತಗಸರು |] ಕರು ಬಟ್ಟು] ಅಗಸರು] ಫರಕರು ಬಟ್ಟು 
೫ ಧಾರವಾಡ a7 [I 30 | 3 504 [x1 
07 ಗೆದಗೆ 1556 i107 2663 393 127 520 
7 ಹಾಷೇರಿ 1609 1744 3353 38ರ 37 1226 
ಒಟ್ಟು 5012 4704 76 1352 1068 2420 


